ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 24-03-2021 ಪ್ರಶ್ನೆ ಸ೦ಖ್ಯೆ: 1747 (2007) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 

ಉತ್ತರಿಸುವ ಸಚಿವರು: ಮಾನ್ಯ ಕಂದಾಯ ಸಚಿವರು 

ವಿಷಯ: ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ನೆರೆ ಹಾವಳಿಯಿಂದ ಉಂಟಾದ ನಷ್ಟದ 
ಕುರಿತು 


(ಅ) ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ನೆರೆ ಹಾವಳಿಯಿಂದ 
ಉಂಟಾದ ನಷ್ಟವೆಷ್ಟು; 


(ಆ) ನೆರೆಹಾವಳಿಯಿಂದ ಮಾನವ ಹಾವಿ, ಜಾನುವಾರು ಹಾನಿ, ಮನೆ ಹಾನಿ ಕೃಷಿ 
ಫಸಲು ಹಾಗೂ ತೋಟಗಳ ಹಾವಿಯಾದ ವಿವರಗಳನ್ನು ನೀಡುವುದು ಹಾಗೂ 
ಇದಕ್ಕೆ ನೀಡಿದ ಪರಿಹಾರ ಧನವೆಷ್ಟು; 


(ಇ) ಜಿಲ್ಲೆಯಲ್ಲಿ ಪ್ರತಿ ತಾಲ್ಲೂಕುವಾರು ಸರ್ಕಾರ ನೀಡಿದ ಪರಿಹಾರ ಧನವೆಷ್ಟು; 


(ಈ) ಈ ಪ್ರಕರಣದಡಿ ಬಾಕಿ ಉಳಿದಿರುವ ಅರ್ಜಿಗಳೆಷ್ಟು ಯಾವ ಕಾರಣಕ್ಕಾಗಿ ಬಾಕಿ 
ಉಳಿದಿವೆ; 


(ಉ) ಶಿವಮೊಗ್ಗ ಜಿಲ್ಲೆಯಲ್ಲಿ ನೆರೆ ಹಾವಳಿಯಿಂದ ಮನೆ ಕಳೆದುಕೊಂಡವರಿಗೆ 5.00 
ಲಕ್ಷ ರೂ.ಗಳನ್ನು ಪರಿಹಾರ ನೀಡಲು ಆದೇಶ ಮಾಡಿದ್ದು, ಇದರಂತೆ ಜಿಲ್ಲೆಯಲ್ಲಿ 
ಎಷ್ಟು ಮನೆಗಳನ್ನು ಗುರುತಿಸಲಾಗಿದೆ; 


(ಊ) 5.00 ಲಕ್ಷ ರೂ. ಪರಿಹಾರ ನೀಡಿರುವ ಮನೆಗಳೆಸಿಷ್ಟು; ಅದಕ್ಕಿಂತ ಕಡಿಮೆ 
ಪರಿಹಾರ ನೀಡಿರುವ ಮನೆಗಳೆಷ್ಟು? (ತಾಲ್ಲೂಕುವಾರು ಮಾಯಿತಿ ನೀಡುವುದು) 


